ಕರ್ನಾಟಿಕ ವಿ ಪರಿಷತು 


Pa 
ಈ ುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2273 
ಸದಸ್ಯರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
. (ವಿಧಾನ ಸಭೆಯಿಂದ ಚುನಾಯಿತರಾದವರು) . 
ಉತ್ತರಿಸುವ ದಿನಾಂಕ 21.03.2022. 
ಉತ್ತರಿಸುವವರು : ಅರಣ್ಯ, ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯಷಹಾರಗಳ ಸಚಿವರು. 
ಕ್ರ. 
[ ಸಂ. ಪ್ರಶ್ನೆ ಉತ್ತರ 
ಅ) | ಕೂಡಗು ಜಿಲ್ಲೆಯಲ್ಲಿ ದಿನವಿ೦ಿದ ವನ WN 
ಕಾಡಾನೆ. ಹುಲಿ ಸೇರಿದಂತೆ ವನ್ಯಜೀವಿಗಳ . ° 
ಉಪಟಳ ಹೆಚ್ಚುತ್ತಿರುವುದು ಸರ್ಕಾರದ ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಗಮನಕ್ಕೆ ಬಂದಿದೆಯೇ; 
"ಆ) | ಬಂದಿದ್ದಲ್ಲಿ. ಇದರ ಶಾಶ್ವತ ನಿಯಂತ್ರಣಕೆ, | ಕೊಡಗ 


ಇದುವರೆಗೆ 
ಕ್ರಮಗಳೇನು; 


ಸರ್ಕಾರ ಕೈಗೊಂಡಿರುವ 


ಇ) 


[aa ರೀತಿಯ ವೈಜ್ಞಾನಿಕ ಹಾಗೂ 
ನಿರ್ಧಿಷ್ಟವಾದ ' ಕ್ರಮಗಳನ್ನು ಸರ್ಕಾರ 


| ಅಳವಡಿಸಿಕೊಳ್ಳುವ ಮೂಲಕ ವನ್ಯಜೀವಿ 


ಮಾನವ ಸಂಘರ್ಷವನ್ನು 
ನಿಯಂತಿಸಲಾಗಿದೆ. (ವಿವರಗಳನ್ನು 
ನೀಡುವುದು) 


ಕೊಡಗು ಜಲ್ಲಯಲ್ಲಿ ಮಾನವ. ಅನ ಸಂಘರ್ಷ ತಡೆಗಟ್ಟಲು | 


ಈ ಕೆಳಕಂಡ ಕ್ರಮಗಳನ್ನು ಅರಣ್ಯ ಇಲಾಖಯ ವತಿಯಿಂದ 
ಕೈಗೊಳಲಾಗುತ್ತಿದೆ:- 


1. 


ಕಾಡಾನ ಹಾವಳಿಯನ್ನು ಪರಿಣಾಮಕಾರಿಯಾಗಿ 
ನಿಯಂತ್ರಿಸಲು ಈವರೆಗೆ 951 ಕಿ.ಮೀ. ರೈಲ್ವೆ 
ಬ್ಯಾರಿಕೇಡ್‌ ನಿರ್ಮಾಣ. ಮಾಡಲಾಗಿದ್ದು, ' 2021- 
22ನೇ ಸಾಲಿನಲ್ಲಿ 10.00 ಕಿ.ಮೀ. ರೈಲ್ವೆ ಬ್ಯಾರಿಕೇಡ್‌ 
ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. 
ಅರಣ್ಯದಂಚಿನ ಗ್ರಾಮಗಳಲ್ಲಿ ಆನೆಗಳು ಕಾಡಿನಿಂದ 
ನಾಡಿಗೆ ಬಾರದಂತೆ ಈವರೆಗೆ 5000 ಕಿ.ಮೀ 
ಸೋಲಾರ್‌ ತಂತಿಬೇಲಿ ನಿರ್ಮಾಣಿ ಮಾಡಲಾಗಿದ್ದು, 
2021-22ನೇ ಸಾಲಿನಲ್ಲಿ 5137 ಕಿ.ಮೀ. ನಿರ್ಮಾಣ 
ಕಾಮಗಾರಿ ಪ್ರಗತಿಯಲ್ಲಿದೆ. 


. ಅರಣ್ಯದಂಚಿನ ಗ್ರಾಮಗಳಲ್ಲಿ ಆನೆಗಳು ಕಾಡಿನಿಂದ 


ನಾಡಿಗೆ ಬಾರದಂತೆ ಈವರೆಗೆ 9600 ಕಿ.ಮೀ. ಆನೆ 
ತಡೆ ಕಂದಕ ನಿರ್ಮಾಣ ಮಾಡಲಾಗಿದ್ದು, 2021- 
22ನೇ ಸಾಲಿಗೆ 45.41 ಕಿ.ಮಿ. ನಿರ್ಮಾಣ ಕಾಮಗಾರಿ 
ಪ್ರಗತಿಯಲ್ಲಿದೆ. 


ಅರಣ್ಯದಂಚಿನ ಗ್ರಾಮಗಳಲ್ಲಿ ರೈತರಿಗೆ ಸೋಲಾರ್‌ 
ಬೇಲಿ ನಿರ್ಮಾಣವನ್ನು ಕೈಗೊಳ್ಳಲು ಅರಣ್ಯ 
ಇಲಾಖೆಯಿಂದ ಶೇಕಡ 50ರಷ್ಟು ಸಹಾಯಧನ 
ನೀಡಲಾಗುತ್ತಿದ್ದ ಈವರೆಗೆ 2151 ಕಿ.ಮೀ 
ನಿರ್ಮಾಣ ಮಾಡಲಾಗಿದ್ದು, 2021-22ನೇ ಸಾಲಿನಲ್ಲಿ 
15.75 ಕಿ.ಮಿ. ನಿರ್ಮಾಣ ಕಾಮಗಾರಿ 
ಪ್ರಗತಿಯಲ್ಲಿದೆ. ' 


ಕೊಡಗು ಜಿಲ್ಲೆಯಲ್ಲಿ. ಅರಣ್ಯ ಸುತ್ತಮುತ್ತ ಕಾಡಾನೆ/ 
ವನ್ಯಪ್ರಾಣಿ ಹಾವಳಿ ಉಂಟಾದ ಸಂದರ್ಭಗಳಲ್ಲಿ 


ತುರ್ತಾಗಿ ಪರಿಸ್ಥಿತಿ ನಿಭಾಯಿಸಲು 2 ಕ್ಲಿಪ್ರು 
ಸ್ಪಂದನಾ ತಂಡಗಳನ್ನು ರಚಿಸಿ ಕಾರ್ಯ 


ನಿರ್ವಹಿಸಲಾಗುತ್ತಿದೆ. 


-2- 


ಸಲ. 


ಪ್ರಶ್ನೆ 


ಉತ್ತರ 


6. ವನ್ಯಪ್ರಾಣಿಗಳು ಅರಣ್ಯ ಪ್ರದೇಶದಿಂದ ಸಾರ್ವಜನಿಕರ 
ವಸಹಾತುಗಳಿಗೆ ನುಗ್ಗಿ ಹಾವಳಿ ನಡೆಸುವುದನ್ನು 
ನಿಯಂತಿಸಲು 21 ಹಿಮ್ಮೆಟ್ಟಿಸುವ ತಂಡಗಳನ್ನು ರಚಿಸಿ 
ಕಾರ್ಯ ವಿರ್ವಹಿಸಲಾಗುತ್ತಿದೆ. ' 


7. ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಸಂರಕ್ಷಣಾ ಕಾರ್ಯಗಳು 
ಮುಖ್ಯವಾಗಿ ವನ್ಯಜೀವಿ ಸಂಕುಲಗಳನ್ನು ಬೇಟಿಗಾರರಿಂದ 
ರಕ್ಷಿಸಿ ನಿರ್ವಹಿಸುವ ಕೆಲಸಗಳಿಗಾಗಿ 78ಕಳ್ಳ ಬೇಟಿ ತಡ 
ಶಿಬಿರಗಳನ್ನು ಅತ್ಯಂತ ಸೂಕ್ಷ ಪ್ರದೇಶಗಳಲ್ಲಿ ಸ್ಮಾಪಿಸಿ 
ನಿರ್ವಹಿಸಲಾಗುತ್ತಿದೆ. 


8. ಅರಣ್ಯ ಪ್ರದೇಶದಲ್ಲಿ ಹುಲ್ಲುಗಾವಲು ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲಿನಿಂದ ಹೊಸ 
ಯೋಜನೆಯನ್ನು ಅಮುಷ್ಮ್ಠಾನಗೊಳಿಸಲಾಗುತ್ತಿದೆ. ಈ 
ಯೋಜನೆಯಡಿ ಅರಣ್ಯ ಪ್ರದೇಶಗಳಲ್ಲಿ ದಟ್ಟಿವಾಗಿ ಬೆಳೆದ 
ಲಂಟಾನ ಮತ್ತು ಯುಪಟೋರಿಯಂ ಕಳೆಗಳನ್ನು ಹಂತ 


“ಹಂತವಾಗಿ ` ಕಿತ್ತು `ಸ್ವಚ್ಛಗೂಳಿಸಿ- ಅರಣ್ಯಕ್ಕೆ”: ಪೂಠಕವಾದ |-...- 


ಹುಲ್ಲು ಬೆಳೆಯಲು ಅವಕಾಶ ಮಾಡಲಾಗಿದೆ. 


9. ವನ್ಯಪಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ ನೀರಿನ ಲಭ್ಯತೆ | 


ಹೆಚ್ಚಿಸಲು 'ರಕ್ಲಿತಾರಣ್ಯಗಳಲ್ಲಿ ಕೆರೆಗಳ ನಿರ್ಮಾಣ ಹಾಗೂ 
ಪುನಚ್ಛೇತನಗೊಳಿಸಿ ವನ್ಯಪ್ರಾಣಿಗಳ ಆವಾಸ ಸ್ಥಾನವನ್ನು 
ಅಭಿವ್ಯದ್ದಿಗೊಳಿಸಲಾಗುತ್ತಿದೆ.. ಇದರಿಂದ ಕಾಡಾನೆ ಹಾಗೂ 
'ಏತರೆ ವನ್ಯಪ್ರಾಣಿಗಳು ಕಾಡಿವಿಂದ ಹೊರಗೆ ಬಾರದಂತೆ 
ತಡೆಯಲಾಗುತ್ತಿದೆ. 


10. ಕಾಡಾನೆಗಳ ಚಲಸ ವಲನ ಕುರಿತು ಮಾಹಿತಿ ನೀಡುವ ಕಗ 
Warning System ತಂತ್ರಾಂಶವನ್ನು ರೂಪಿಸಲಾಗಿದೆ. 


11. ವನ್ಯಪ್ರಾಣಿಗಳ ದಾಳಿಯಿಂದ ಭಾದಿತ ಗ್ರಾಮಗಳ 
ಜನರೊಂದಿಗೆ ಸಂಪರ್ಕ ಸಭೆಯನ್ನು ನಡೆಸಲಾಗುತ್ತಿದೆ. 


12. ಕೊಡಗು ಜಿಲ್ಲೆಯಲ್ಲಿ 2014ರಿಂದ ಸಾರ್ವಜನಿಕರಿಗೆ ಉಪಟಳ 
ನೀಡುತ್ತಿರುವ 11 ಕಾಡಾನೆಗಳನ್ನು ಸೆರೆಹಿಡಿದು ಸ್ಥಳಾಂತರ 
ಮಾಡಲಾಗಿರುತ್ತದೆ. 


13. ಕೊಡಗು ಜಿಲ್ಲೆಯಲ್ಲಿ 9 ಆಸೆಗಳಿಗೆ ರೇಡಿಯೋ ಕಾಲರ್‌ ಗಳನ್ನು 
ಅಳವಡಿಸಿ ಅವುಗಳ ಚಲನವಲನಗಳ ಬಗ್ಗೆ 
ನಿಗಾವಹಿಸಲಾಗುತ್ತಿದೆ. 


14. ಕೊಡಗು ಜಿಲ್ಲೆಯ ನಾಗರಹೊಳೆ ವ್ಯಾಪ್ತಿಯಲ್ಲಿ ರಕ್ಷಣಾ 
ಕೆಲಸಗಳಿಗಾಗಿ ಎಸ್‌.ಟಿ.ಪಿ.ಎಫ್‌ ತ೦ಡ ನೇಮಕ ಮಾಡಿ ರಕ್ಷಣಾ 
ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. 


K ಪ್ರಶೆ. ಉತ್ತರ 
ಸಂ. ೨ ತರ 
T 15: ಹುಲಿ ಹಾವಳಿ ಕಂಡುಬಂದಂತಹ ಸಂದರ್ಭದಲ್ಲಿ | 
ಸಾರ್ವಜನಿಕರಿಗೆ ಅರಿವು ನೀಡುವುದಲ್ಲದೆ ಅದರಲ್ಲೂ 


ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಹೆಚ್ಚಿನ ತಿಳುವಳಿಕೆ 
ನೀಡಲಾಗುತ್ತಿದೆ ಹಾಗೂ ಹಾವಳಿ ತಡೆಗಟ್ಟಲು 
ಜನರನ್ಕೊಳಗೂಂಡ' ರಕ್ಷಣಾ ಪಡೆಯನ್ನು ರಚಿಸಿ ಹಾವಳಿ 
ಪ್ರದೇಶಗಳನ್ನು ಗುರುತಿಸಿ ಜನಸಂಪರ್ಕ ಸಭೆ ನಡೆಸಲು ಹಾಗೂ | 
ಮುಂಜಾಗ್ರತಾ ಕ್ರಮವಾಗಿ ಹಾವಳಿ ಇರುವ ಕಡೆ ಹಗಲು-ರಾತ್ರಿ 
ಗಸ್ತು ಮಾಡಲು ಮತ್ತು ಹುಲಿ ಹಿಡಿಯಲು ಬೇಕಾದ ಬೋನು. 
Tranquilizer Gun ಮತ್ತಿತರೆ ಉಪಕರಣಗಳನ್ನು ಸಿದ್ಧತೆ 
ಮಾಡಿಕೊಂಡು, ಅವಶ್ಯವಿದ್ದಲ್ಲಿ ಸೆರೆಹಿಡಿದು ಸೂಕ್ತವಾದ 
ಆವಾಸ ಸ್ಮಾನಕೆ ಬಿಡಲಾಗುತ್ತಿದೆ. 


ಚಿರತೆ ಹಾಖಳಿ ಕಂಡುಬಂದಂತಹ ಸಂದರ್ಭದಲ್ಲಿ, 
ಸಾರ್ವಜನಿಕರಿಗೆ ಅರಿವು ನೀಡುವುದಲ್ಲದೇ ಅದರಲ್ಲೂ 
ಕಾಡಂಚಿನಲ್ಲಿ ವಾಸಿಸುವ ಜನರಿಗೆ ಹೆಚ್ಚಿನ ತಿಳುವಳಿಕೆ 
ನೀಡಲಾಗುತ್ತಿದೆ ಹಾಗೂ ಹಾವಳಿ ತಡೆಗಟ್ಟಲು 3-4 
ಜನರನ್ನೊಳಗೊಂಡ ರಕ್ಷಣಾ ಪಡೆಯನ್ನು ರಚಿಸಿ ಹಾವಳಿ 
ಪ್ರದೇಶಗಳನ್ನು ಗುರುತಿಸಿ ಜನಸಂಪರ್ಕ ಸಭೆ ನಡೆಸಲು ಹಾಗೂ 
ಮುಂಜಾಗ್ರತಾ ಕ್ರಮವಾಗಿ ಹಾವಳಿ ಇರುವ ಕಡ ಹಗಲು-ರಾತ್ರಿ 
ಗೆಸ್ಟು ಮಾಡಲು ಮತ್ತು ಚಿರತೆ ಹಿಡಿಯಲು ಬೇಕಾದ ಬೋನು, 
1ranquilizer Gun ಮತ್ತಿತರೆ ಉಪಕರಣಗಳನ್ನು ಸಿದ್ಧತೆ 
ಮಾಡಿಕೊಂಡು, ಅವಶ್ಯವಿದ್ದಲ್ಲಿ ಸೆರೆಹಿಡಿದು ಸೂಕವಾದ 
ಆವಾಸ ಸ್ಥಾನಕ್ಕೆ ಬಿಡಲಾಗುತ್ತಿದೆ. 


16. 


ಈ) 


ವೈಜ್ಞಾನಿಕ ಹಾಗೂ ಸೂಕ್ತ ರೀತಿಯ 
| ನಿಯಂತ್ರಣ ಕ್ರಮಗಳನ್ನು 
ತೆಗೆದುಕೊಂಡಿದ್ದಲ್ಲಿ. ಜಿಲ್ಲೆಯಲ್ಲಿ, 
ಇತ್ತೀಚಿನ ವರ್ಷಗಳಲ್ಲಿ ವನ್ಯಜೀವಿ- 
ಮಾನವ ಸಂಘರ್ಷ ಪ್ರಕರಣಗಳು 
ಕಡಿಮೆಯಾಗಿವೆಯೇಗ 
ವಿವರ ನೀಡುವುದು) 


(ಸ೦ಪೂರ್ಣ |- 


ವನ್ಯಜೀವಿ-ಮಾನವ ಸಂಘರ್ಷ ಬಿಯಂತ್ರಣಕೆ ಮೇಲಿನಂತೆ ಕ್ರಮ 
ತೆಗೆದುಕೊಳಲಾಗಿರುತ್ತದೆ. ಆದಾಗ್ಯೂ ಮೂರು ವರ್ಷಗಳಲ್ಲಿ 
ಸಂಭವಿಸಿದ ವನ್ಯಪ್ರಾಣಿಗಳಿಂದ ಉಂಟಾದ ಹಾನಿ ಪ್ರಕರಣಗಳಿಗೆ 
ಪಾವತಿಸಿದ ದಯಾತಕ ಧನದ ವಿವರಗಳನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ. . 


ಸಂಖ್ಯೆ: ಅಪಜೀ 64 ಎಫ್‌. ಡಬ್ಬ್ಯೂಎಲ್‌ 2022 


. ಪ್ರತಿ 
ಅರಣ್ಯ, ಆಹಾರ, ಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


3-4 | 


ಅನುಬಂಧ: 


ವನ್ಯಪ್ರಾಣಿ ಹಾವಳಿಯಿಂದ ಬೆಳೆಹಾನಿ ಮತ್ತು ಇತರೆ ಪ್ರಕರಣಗಳಿಗೆ ದಯಾತ್ಮಕ ಪರಿಹಾರ ಪಾವತಿಸಿರುವ ವಿವರದ ತಖ್ತೆ (15.02.2022ರ ಅಂತ್ಯಕ್ಷಿ) (ಮೊತ್ತ ರೂ.ಲಕ್ಷಗಳಲ್ಲಿ) 
T 


ಬಿಡುಗಡೆಯಾದ ಕೈಹಿ ನಷ್ಟ ಸಾಕು ಪ್ರಾಣಿ ನಷ್ಟ ಮಾನಪ ಪ್ರಾಣ ಹಾನಿ ಮಾನವ ಗಾಯ ಮಾಶಾಸನ ಆಸ್ತಿ ನಷ್ಟ ಒಟ್ಟು 
) [] KS ಸಾರ 3ನ n ಹ 
ದಿಭಾಗ ಅನುದಾನ 
ರೂಲಕ್ಷಗಳಲ್ಲ ಪ್ರಕರಣ | ಮೊತ್ತ |ಪ್ರಕರಣ! ಮೊತ ಪ್ರಕರಣ | ಮೊತ್ತ | ಪ್ರಕರಣ | ಮೊತ ಪ್ರಕರಣ ಮೊತ್ತ |ಪ್ರಕರಣ| ಮೊತ್ತ ಪ್ರಕರಣ ' ಹೊತ್ತ 
ಪಃ ತ್ರ [ಪ್ರ ತ್ತ ಪ್ರ ತ್ತ /ಪ್ರ ತ್ತ ಪ್ರ ತ್ತ ।ಪ್ರ _ ಪ್ರ ತ್ತ 
7 1 H 3 4 5 [3 7 § [7% i CT 4 TS 16 
2019-20 
T TT 7 
65.00 894 50.98 io 65 § ಭಿ 7 2.8510 ಚ ಜು ೫ | 2282 1048 64.76 
[3 i i 
+ iN IR } 4 1 | 
p 7700 29 | TS 7 054 ನ್‌ F; 1800 | —T 5 000ರ 1277 7548 TT] 
900 1246 467 i6 [K¥ 7 [we 9130 [) ಈ 7 0186 1272 3823 
A WS 
£106 734 33.54 27 i 10.00 2 0600 7 [) 3 3730 [CST 
29600 4143 282.56 7] 13.57 F 1008 2 T7266 0 75 ಸ E07 To 28937 
1 Ls 
; 2020-21 
——— 
105.48 1314 71.7) 46 0.00 f 2 0.00 8 1.4500 — [ — Ep 32.320 1412 105.48 
ಎ 1 3 I + I 
ರರ [EET FIT 3 ET [ 7 5300 | 5 [ p PRT) 7435 10719 
i OE 1330 CR] 070 3 [) 7 24400 [) ERE) eer ೪717 
4 | 2 1 ls i Ks 
2.00 757 45.30 3 0.30 [) [) [) 00000 + UTE 333 52.05 
—— + H 
3744 4969 ME EET 8000 7 ೪2000 [l [ [}) 36.300 5725 13634 
_ 1 ಹಃ 
2021-22 
/ FE 
97.00 | 884 i 49.880 62 808 s | 29.50 3 0.74 | 7 136 x 100 8.53 1067 I ೪6.99 
( { { i 
120.50 1487 } 9752 ] 12 3 22.50 i 153} 3 | 024 fy 0.40 1510 124.94 
III | | 520 a) 7 2 i500 1 2350 046 TT To 1564 TTA 
: - lL ri Lt 
37.42 $¥6 ] 33.97 $ 135 [ [) 0 [ [) 0 i207 200, $1 37.42 
| ಹ K 
398.30 4477 | 263.46 91 16.08 10 67.00 14 4.77 14 "206 146 1073 | 4752 401.25 


| \ A 
ಪ್ರಧಾನ ಮುಖ್ಯ ಅರಣ್ಯ ಸಂರಕಣಾಗಿ |. R 


(ವನ್ಯಜೀವಿ) ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರು, 
ಕರ್ನಾಟಕ. ಬೆಂಗಳೂರು. 


